No 


ಕರ್ನಾಟಕ ವಿಧಾನ ಪರಿಷತ್ತು ' 


ಚುಕ್ಕೆ. ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ .: 
. ಸದಸ್ಯರ ಹೆಸರು 


1555 
: ಶ್ರೀ ಆರ್‌. ಧರ್ಮಸೇವ 


ಉತ್ತರಿಸುವ ಸಚಿವರು . : ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರು 
ಉತರಿಸುವ ದಿನಾಂಕ : 24.09.2021 


ಪ್ರ.ಸಂ ಪುಶ್ನೆ 


ಉತ್ತರ 


ಮೈಸೂರು ಮತ್ತು ಚಾಮರಾಜನಗರ 
ಜಿಲ್ಲೆಗಳಲ್ಲಿ ಎಷ್ಟು ಹಳ್ಳಿಗಳಿಗೆ ಬಸ್‌ 
ಸೌಲಭ್ಯ ಕಲ್ಪಿಸಬೇಣಾಗಿದೆ; ಈ ಬಗ್ಗೆ 
ಸರ್ವೆ ಮಾಡಲಾಗಿದೆಯೇ; ಯಾವಾಗ 
ಬಸ್‌ ಸೌಲಭ್ಯ ಕಲ್ಪಿಸಲಾಗುವುದು; 


ಮೈಸೂರು 
ಒಟ್ಟು 1225 
ಹಳ್ಳಿಗಳಿಗೂ ಕರಾರಸಾ 
ವತಿಯಿಂದ -. ಸಾರಿಗೆ 
ಒದಗಿಸಲಾಗಿರುತ್ತದೆ. 
ಜಿಲ್ಲಾ ವ್ಯಾಪ್ಲಿಯಲ್ಲಿ ಒಟ್ಟು 
ಹಳ್ಳಿಗಳಿದ್ದು, 581 ಹಳ್ಳಿಗಳಿಗೆ ಸಾರಿಗೆ 
ಸೌಲಭ್ಯ ಕೆಲ್ಬಿಸಲಾಗಿರುತದೆ. 


ಉಳಿದ 1 ಹಳ್ಳಿಗೆ 
ನಿಗಮದ ವತಿಯಿಂದ 
ಮಾಡಲಾಗಿದ್ದ, ಸದರಿ ಗ್ರಾಮದ ರಸ್ತೆ 
ಕಿರಿದಾಗಿರುವುದರಿಂದ ಭಾರಿ 
ಸಂಚರಿಸಲು ಯೋಗ್‌ಯ ರಸ್ತೆ 
ಕಾರಣದಿಂದಾಗಿ ಸಾರಿಗೆ 
ಕಲ್ಪಿಸಲು ಸಾಧ್ಯವಾಗಿರುವುದಿಲ್ಲ. 


ಆದರೆ ಚಾಮರಾಜನಗರದಿಂದ 
ಬೇಡನಗುಳಿಗೆ ಒಂದು ಖಾಸಗಿ ಮಿನಿ ಬಸ್‌ 
2 ಸುತ್ತುವಳಿಗಳನ್ನು ಕಾರ್ಯಾಚರಣೆ 
ಮಾಡುತ್ತಿದೆ. 


ಬಸ್‌ ಸೌಲಭ್ಯವಿಲ್ಲದೆ ಶಾಲಾ ಮಕ್ಕಳಿಗೆ 


ಸಾರ್ವಜನಿಕರಿಗೆ ಹಾಗೂ 
ಈ।ಅನಮುಗುಣವಾಗಿ 


ಪ್ರಯಾಣಿಕರು 
"ಅವಶ್ಯಕತೆಗೆ 
ಹಂತಹಂತವಾಗಿ 


ಸಾರ್ವಜನಿಕ 
ವಿದ್ಯಾರ್ಥಿಗಳ 


ಬಸ್‌ 
ಕಲ್ಪಿಸಲಾಗುವುದು ಯಾವಾಗ; 


ಚ. ಪ್ರಸಕ್ತ ವರ್ಷದಲ್ಲಿ ಎಷ್ಟು ಹಳ್ಳಿಗಳಿಗೆ 


ಸೌಲಭ್ಯಸಾರಿಗೆಗಳನ್ನು ಹೆಚ್ಚಿಸಿ ಕಾರ್ಯಾಚರಣೆ 


ಬಸ್‌ ಸೌಲಭ್ಯ ಕಲ್ಪಿಸುವ 
ಉದ್ದೇಶವಿದೆ? ಎಷ್ಟು ದಿನಗಳಲ್ಲಿ ಬಸ್‌ 


ಸೌಲಭ್ಯವನ್ನು ಕಲ್ಪಿಸಲಾಗುವುದು 


ರಸ್ತೆ  ದುರಸ್ಲಿಯಾದ ನಂತರ ಸಾರಿಗೆ 
ಸೌಲಭ್ಯ ಕಲ್ಪಿಸಲಾಗುವುದು. 

ಪ್ರಸಕ್ತ ವರ್ಷದಲ್ಲಿ ಬೇಡಗುಳಿ 
ಗ್ರಾಮಕ್ಕೆ ಸಾರಿಗೆ ಸೌಲಭ್ಯ ಒದಗಿಸುವ 
ಉದ್ದೇಶವಿದೆ. ನಿಗಮದ ವತಿಯಿಂದ 
ಗ್ರಾಮೀಣ : ಅಬಿವೃದ್ದಿ ' ಮತ್ತು 


ಸಂಖ್ಯೆ: ಟಿಡಿ 229 ಟಿಸಿಕ್ಕೂ2001 


} 


ಪಂಚಾಯತ್‌ ರಾಜ್‌ ಇಲಾಖೆಯ 
ಸಹಯೋಗದೊಂದಿಗೆ ಮತೊಮ್ಮೆ ಸರ್ವೆ 
ಕಾರ್ಯ ನಡೆಸಿ ರಸ್ತೆ" ದುರಸ್ಥಿಯಾದ 
ನಂತರ ನಿಗಮದ ವತಿಯಿಂದ ಸಾರಿಗೆ 
ಸೌಲಭ್ಯ ಕಲ್ಪಿಸಲಾಗುವುದು. 


\ 
% 


| | seat p 
(ಬಿ.ಶ್ರೀರಾಮುಲು) 
ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ 

ಕಲ್ಯಾಣ ಸಚಿವರು 


